ಮಾಲಾ ರಾಧಾಕೃಷ್ಣನ್‌ ಅವರು 
ಒಬ್ಬ ವಿಜ್ಞಾನಿ-ಕವಯಿತ್ರಿ ಹಾಗೂ 
ಅಮೆರಿಕಾದ ವೆಲ್ಲೆಸ್ಲಿ ಕಾಲೇಜಿನಲ್ಲಿ 
ರಸಾಯನ ಶಾಸ್ತ್ರದ 
ಪ್ರಾಧ್ಯಾಪಕರು. ಅವರು 
ರಸಾಯನ ಶಾಸ್ತ್ರ-ವಸ್ತು ಆಧಾರಿತ 
ಕವಿತೆಗಳನ್ನು ಬರೆಯುತ್ತಾರೆ 
ಹಾಗೂ ವಾಚಿಸುತ್ತಾರೆ ಮತ್ತು 
ಎರಡು ಕವನ ಸಂಕಲನಗಳನ್ನು 
ಪ್ರಕಟಿಸಿದ್ದಾರೆ. ಶಿಕ್ಷಣದಲ್ಲಿ 
ರಸಾಯನಶಾಸ್ತ್ರ ಮತ್ತು 
ಕವಿತೆಯನ್ನು ಹೇಗೆ 
ಒಟ್ಟುಗೂಡಿಸಬಹುದು 
ಎನ್ನುವುದರ ಕುರಿತು ಕೆಲವು 
ಒಳನೋಟಗಳನ್ನು ಅವರು ಈ 
ಸಂದರ್ಶನದಲ್ಲಿ 
ಹಂಚಿಕೊಂಡಿದ್ದಾರೆ. 


೦ದಿಗಿನ ಸಂದಶ್ಪ 


ಪ್ರಶ್ನೆ 1: ಮಾಲಾ, ತಾವು ಪ್ರಸ್ತುತ ಏನು 
ಮಾಡುತ್ತಿದ್ದೀರಿ ಎಂಬ ಬಗ್ಗೆ ಇನ್ನೊಂದು ಸ್ವಲ್ಪ 


ಹೇಳಬಹುದೇ? 


ಮಾಲಾ: ಗಣಕೀಯ ಜೀವಭೌತವ್ಯಜ್ಞಾನಿಕ ರಸಾಯನ- 
ವಿಜ್ಞಾನಿಯಾಗಿ (ಕಂಪ್ಯುಟೇಶನಲ್‌ ಬಯೊಪಿಸಿಕಲ್‌ 
ಕೆಮಿಸ್ಟ್‌) ನಾನು ಮತ್ತು ನನ್ನ ವಿದ್ಯಾರ್ಥಿಗಳು ಅಣುಗಳ ' 
ಸಂಬಂಧ ಬೆಸೆಯುವವರ' ಪಾತ್ರವನ್ನು 
ನಿರ್ವಹಿಸುತ್ತಿದ್ದೇವೆ ಎಂದು ಹೇಳಕೊಳ್ಳಲು 
ಬಯಸುತ್ತೇವೆ-ನಾವು ಭೌತವಿಜ್ಞಾನ ಆಧಾರಿತ 
ಮಾದರಿಗಳನ್ನು ಉಪಯೋಗಿಸಿ ಅಣುಗಳು ಒಂದು 
ಇನ್ನೊಂದರ ಜೊತೆ ಎಷ್ಟು ಪ್ರಬಲವಾಗಿ ಅಂತರ್‌ 
ಕ್ರಿಯೆಯಲ್ಲ ತೊಡಗಿಕೊಳ್ಳುತ್ತವೆ ಎಂಬುದನ್ನು 
ಮುಂದಾಗಿಯೇ ಹೇಳಲು ಇಚ್ಛಸುತ್ತೇವೆ. ಈ 
ಮುನ್ಸ್ನೂಚನೆಗಳನ್ನು ಉಪಯೋಗಿಸಿಕೊಂಡು ಔಷಧಿಯ 
ಅಣುಗಳನ್ನು ಅಥವಾ ಇನ್ಯಾವುದೇ ಜೀವವೈಜ್ಞಾನಿಕ 
ಪ್ರಾಮುಖ್ಯುತೆಯುರುವ ಅಣುಗಳನ್ನು ವಿಶ್ಲೇಷಿಸಬಹುದು 
ಅಥವಾ ವಿನ್ಯಾಸಗೊಳಸಬಹುದು. ನಾನೂ ಸಹ 
ಪ್ಲೌಢಶಾಲಾ ವಿದ್ಯಾರ್ಥಿಗಳನ್ನು ಅಂತರ್‌ ಶಿಸ್ಲೀಯ 
ವಿಜ್ಞಾನದಲ್ಲ ತೊಡಗಿಸಿಕೊಳ್ಳಲಕ್ಸಾಗಿ ನನ್ನ ಸಂಶೋಧನಾ 
ತಂಡದೊಂದಿಗೆ ಅಣ್ಷಿಕ ಮಾದರಿಗಳನ್ನು ಸೃಷ್ಟಿಸುವ 
ಚಟುವಟಕೆಗಳಲ್ಲ ಕೆಲಸ ಮಾಡುತ್ತಿದ್ದೇನೆ. 


ನಾನು ಪರಿಚಯಾತೃಕ ರಸಾಯನವಿಜ್ಞಾನದಿಂದ ಹಿಡಿದು 
ಭೌತವಿಜ್ಞಾನ ಮತ್ತು ಗಣಕೀಯ ರಸಾಯನ- 
ವಿಜ್ಞಾನದವರೆಗೂ ವೈವಿಧ್ಯಮಯ ವ್ಯಾಪ್ತಿಯ ವಿಭಿನ್ನು 
ಕೋರ್ಸುಗಳನ್ನು ಬೋಧಿಸುತ್ತಿದ್ದೇನೆ. ವಿಭನ್ನ ಶಿಸ್ಲುಗಳಗೆ 


ಚಾಚಿಕೊಂಡಿರುವ ಮಾದರಿಗಳೊಂದಿಗೆ 
ವಿದ್ಯಾರ್ಥಿಗಳನ್ನು ತೊಡಗಿಸಿಕೊಳ್ಳುವ ವಿಚಾರ 
ಸಂಕಿರಣವನ್ನೂ ಕಅಸುತ್ತಿದ್ದೇನೆ-ಅಲ್ವ ಯಾವ 


ಮಾದರಿಗಳು ತತ್ವಶಾಸ್ತ್ರೀಯ, ಮನಃಶಾಸ್ತ್ರೀಯ ಮತ್ತು 
ವೈಜ್ಞಾನಿಕ ದೃಷ್ಟಿಕೋನಗಳಗೆ ಸೇರಿವೆ ಎಂಬುದನ್ನು 
ಗಮನಿಸಲಾಗುತ್ತದೆ. ಈ ಕೋರ್ಸು, ಮಾನವಿಕ 
ವಿಜ್ಞಾನಗಳು, ಸಮಾಜವಿಜ್ಞಾನಗಳು ಮತ್ತು ಪ್ರಾಕೃತಿಕ 
ವಿಜ್ಞಾನಗಳನ್ನು ಒಂದರ ಜೊತೆ ಇನ್ನೊಂದರಂತೆ ಸೇರಿಸಿ 
ತನ್ಮೂಲಕ ಜಗತ್ತನ್ನು ಮತ್ತು ಅದರೊಂದಿಗೆ ನಮ್ಯ 
ಸಂಬಂಧವನ್ನು ಅರಿತುಕೊಳ್ಳುವ ಶಕ್ತಿಗೆ ಒತ್ತುಕೊಡುತ್ತದೆ. 
ನನ್ನ ವಿಜ್ಞಾನ ಸಂಬಂಧಿ ಕಾವ್ಯ ಸಹ 
ಸೃಜನಶೀಲತೆಯನ್ನು ಮತ್ತು ವಿಜ್ಞಾನವನ್ನು ಜೋಡಿಸುವ 
ನನ್ನ ಆಸಕ್ತಿಯಲ್ಲ ಬೇರುಗಳನ್ನು ಹೊಂದಿದೆ. ಪ್ರಸ್ತುತ 
ನಾನು ವಿಜ್ಞಾನ ವಿದ್ಯಾರ್ಥಿಗಳನ್ನು ಅವರು ತಮ್ಯ 
ವೈಜ್ಞಾನಿಕ ಯಾತ್ರೆಯ ಕುರಿತು ಚಿಂತಿಸುವಂತೆ 
ಕಾವ್ಯವನ್ನು ರಜಿಸುವುದರಲ್ಲ ತೊಡಗಿಸಿಕೊಳ್ಳುವುದರಲ್ಲ 
ಆಸಕ್ತಳಾಗಿದ್ದೇನೆ. 


ಐ ಪಂಡೆರ್‌... ರೀಡಿಸ್ಸವರಿಂಗ್‌ ಸ್ಫೂಲ್‌ ಸೈನ್‌ ' ಡಿಸೆಂಬರ್‌ 2023 | 77 


I> 
= 
pe 
ಲ 
ಬ 
ml 
| 
pಾ. 
ಲ 
— 


ಪ್ರಶ್ನೆ 2: ರಸಾಯನವಿಜ್ಞಾನದಲ್ಲಿನ ತಮ್ಮ 
ಆಸಕ್ತಿ ಯಾವಾಗ ಮತ್ತು ಹೇಗೆ 
ಶುರುವಾಯಿತು? 


ಮಾಲಾ: ನನಗಿದ್ದ ಶಿಕ್ಷಕರಲ್ಲೆಲ್ಲಾ ನನ್ನ ಪ್ರೌಢಶಾಲೆಯ 
ರಸಾಯನ ವಿಜ್ಞಾನದ ಶಿಕ್ಷಕರು ಅತ್ಯಂತ 
ಉತ್ಸಾಹಿಗಳು. ಅವರಿಗೆ ಆ ವಿಷಯದಲ್ಲ ಒಂದು 
ರೀತಿಯ ಸಂಭ್ರಮೋತ್ಸಾಹವಿತ್ತು ಮತ್ತು ಅದರಲ್ಪನ 
ಸಂಭ್ರಮವನ್ನು ನಾವು ಕಾಣಬೇಕು ಎಂದು ಅವರು 
ಇಷ್ಟಪಡುತ್ತಿದ್ದರು. ನಿಮಗೆ ಯಾವುದರಲ್ಲೇ ಆಗಲ 
ಗಾಢ ಆಸಕ್ತಿ ಇದ್ದರೆ. ಅದನ್ನು ಪ್ರಾಮಾಣಿಕವಾಗಿ 
ಗುರುತಿಸಿ, ಅದನ್ನೇ ಅಪ್ಪಿಕೊಳ್ಳುವುದು ಮುಖ್ಯ ಎಂದು 
ನನಗನ್ನಿಸುತ್ತದೆ. ಮತ್ತು ಆ ಶಿಕ್ಷಕರು ಹಾಗೆ 
ಮಾಡುವುದೇ ಸರಿ ಎಂಬುದನ್ನು ನನಗೆ ಕಅಸಿದರು 
(ಬಹಳಷ್ಟು ರಸಾಯನವಿಜ್ಞಾನವನ್ನು ಕಲಅಸುವುದರ 
ಜೊತೆಯಲ್ಲೇ ಇದನ್ನೂ ಸಹ ಕಅಸಿದರು). 


ಕೃಷೆ: ಸೊಹಿಲ್‌ ಪರೇಖ್‌. ಪರವಾನಗಿ ಹಕ್ಕನ್ನು ಹೊಂದಿದ ಮಾಲಿಕರ 
ಅನುಮತಿಯೊಂದಿಗೆ ಉಪಯೋಗಿಸಿಕೊಳ್ಳಲಾಗಿದೆ. 


ಪ್ರಶ್ನೆ 3: ನಿಮಗೆ ಪದ್ಯಗಳನ್ನು ರಚಿಸಲು, 
ವಿಶೇಷವಾಗಿ ರಸಾಯನ ವಿಜ್ಞಾನದ 


ಮೇಲೆಯೇ ರಚಿಸಲು ಸ್ಪೂರ್ತಿ ಸಿಕ್ಕಿದ್ದು ಹೇಗೆ? 
ಮಾಲಾ: ನನ್ನ ಪ್ರಯಾಣ ಆರಂಭವಾದದ್ದು 
ಕಾವ್ಯವಾಚನದ ಜಗತ್ತಿನಿಂದ. ಮುಕ್ತ ಕಾವ್ಯವಾಚನ, 
ಕವನ ರಚನಾ ಪ್ಪರ್ಥ್ಧೆಗಳಂದ ಸ್ಪೂರ್ತಿ ಪಡೆದೆ, ನಾನು 
ಅಲ್ಲ ಬೇರೆಯವರ ಬರವಣಿಗೆ ಮತ್ತು ಪ್ರದರ್ಶನವನ್ನು 
ಆಲಸಿದೆ. ಅದಕ್ಕೆ ಮುನ್ನ, "ಯಾವುದೇ ವಸ್ತುವಿನ ಬಣ್ಣಿ” 
ಕಾವ್ಯವನ್ನು ಬರೆಯಬಹುದು ಎಂಬುದು ನನಗೆ 
'ಸೈದ್ಧಾಂತಿಕವಾಗಿ” ಗೊತ್ತಿತ್ತು; ಆದರೆ ಕಾವ್ಯದ 
ಮೂಲಕ ಎಷ್ಟೊಂದು ವೈವಿಧ್ಯಮಯ ವಿಷಯಗಳ 
ಬಗ್ಗೆ ಕಾವ್ಯರಚನೆ ಮಾಡಬಹುದು ಎಂಬುದನ್ನು 
ನಾನು ಗುರುತಿಸಿರಲಅಲ್ಲ. ನಾನು ಮೊಟ್ಟಮೊದಲ 
ಬಾರಿಗೆ ಮುಕ್ತ ಕವನವಾಚನ 
ಕಾರ್ಯಕ್ರಮಪೊಂದರಲ್ಲ ಹಿದಿದ ಪದ್ಯವು 
ರಸಾಯನವಿಜ್ಞಾನದ ಬಣ್ಣೆ ಆಗಿರಲಲ್ಲ. 


ನಾನು ಅಮೆರಿಕದ ಕ್ಯಾಅಘೋಸರ್ನ್ಸಿಯಾದ 
ಪೌಢಶಾಲೆಯೊಂದರಲ್ಲ ಕಅಸುತ್ತಿದ್ದ ಕೆಲವು ಅದ್ಭುತ 
ವಿದ್ಯಾರ್ಥಿಗಳಂದಾಗಿ ರಸಾಯನವಿಜ್ಞಾನದ ಬಗ್ಗೆ 
ಕವನಗಳನ್ನು ಬರೆಯಲು ಸ್ಪೂರ್ತಿ ಸಿಕ್ಕತು. ನಾನು 
ಅನೇಕ ಬಾರಿ ರಸಾಯನವಿಜ್ಞಾನವು ಅಣುಗಳ 
ಮಟ್ಟದಲ್ಲಿ ನಡೆಯುವ ಭಾವಾತಿರೇಕದ ನಾಟಕ 
ಎನ್ನುತ್ತಿಡ್ಲೆ(ಪರಮಾಣುಗಳು ಒಂದಾಗುವುದು, 
ವಿಚ್ಛೇದವಾಗುವುದು ಇತ್ಯಾದಿ). ವಿದ್ಯಾರ್ಥಿಗಳು 
ಅಂತಹ ನಾಟಕದೊಳಗೆ ಐಯಾನುಗಳ ಕಥೆಯನ್ನು 
ಹೇಳುವ ವರ್ಣಚಿತ್ರವೊಂದನ್ನು ರಚಿಸಿದರು. ಮತ್ತು 
ಅದು ನನ್ನನ್ನು ರಸಾಯನವಿಜ್ಞಾನದ 
ತಿಕವಳಕೆಯನ್ನು ಸಂವಹನ ಮಾಡಲು ಇನ್ನಿತರ 
ಸೃಜನಶೀಲ ಮಾರ್ಗಗಳ ಕುರಿತು ಯೋಚಿಸಲು 
ಪ್ರೇರೇಪಿಸಿತು. 


ಆದ್ದರಿಂದ ವಾನು ಅಣುಗಳ ಮಟ್ಟದ ಭಾವಾತಿರೇಕದ 
ನಾಟಕವನ್ನು ಹೇಳುವ ಕವನಪೊಂದನ್ನು ಬರೆದು 
ಒಂದು ಮುಕ್ತ ಕವನವಾಚನ ಕಾರ್ಯಕ್ರಮದಲ್ಲಿ 
&ಿದಿದೆ. ಅಲ್ತನ ಕೇಳುಗರು (ರಸಾಯನ- 
ವಿಜ್ಞಾನದವರಲ್ಲದವರು) ಅದನ್ನು ಬಹಳ ಇಷ್ಟಪಟ್ಟರು! 
ಹೀಗಾಗಿ ನಾನು ಇನ್ನೊ೦ದು ಕವನ. ಮತ್ತೊಂದು 
ಕವನ ಹೀಗೆ ಬರೆಯುತ್ತಾ ಪ್ರತಿವಾರ ಭಾಗವಹಿಸುತ್ತಾ 
ಹೋದೆ. ಕೇಳುಗರು ಅದಕ್ಕೆ ಯಾವಾಗಲೂ 
ಧನಾತ್ಕಕವಾಗಿ ಪ್ರತಿಕ್ರಯುಸುತ್ತಿದ್ದರು (ಪನ್‌- 
ಶ್ಲೇಷೆಗಳ ಮೂಲಕ) ಮತ್ತು ಕೆಲವೊಮ್ಮೆ ಅವರು 
ಕವನಗಳ ಮೂಲಕ ತಾವೂ ಒಂದಿಷ್ಟು 
ರಸಾಯನವಿಜ್ಞಾನವನ್ನು ಕಅತೆವೆಂದು ಹೇಳುತ್ತಿದ್ದರು. 
ಅಂತಹ ಕವನಗಳಗೆ ಒಂದು ಶೈಕ್ಷಣಿಕ ಮೌಲ್ಯ 
ಇರಬಹುದೆಂದು ನನಗೆ ಮನವರಿಕೆಯಾಲಯುತು, 


ಆದ್ದರಿಂದ ವಾನು ಆಕರ್ಷಕವಾದ ಕಥಾ 
ಸೂತ್ರಗಳನ್ನು ಮತ್ತು ಮನರಂಜನೆಯನ್ನು 
ಉಳಸಿಕೊಂಡೇ ನಿರ್ದಿಷ್ಟ ರಾಸಾಯನಿಕ 
ಪರಿಕಲ್ಪನೆಗಳನ್ನು ಸಂವಹನ ಮಾಡುವ 
ದೃಷ್ಟಿಯಿಂದಲೇ ಬರೆಯತೊಡಗಿದೆ. ಅಂತಿಮವಾಗಿ 
ನಾನು ಕಾವ್ಯದ ಕಾರ್ಯಕ್ರಮಗಳನ್ನು 
ಮಾಡಲಾರಂಭಸಿದೆ ಮತ್ತು ಕವನವಾಚನ 


ತಂಡಪೊಂದರ ಭಾಗವಾದೆ. ಅದೊಂದು ಅದ್ಭುತ 
ಅನುಭವವಾಗಿತ್ತು ಮತ್ತು ಅಲ್ಲಿದ್ದ ಕವಿಗಳು ನನಗೆ 
ಸ್ಫೂರ್ತಿನೀಡಿದರು. 


ಪ್ರಶ್ನೆ 4: ತಾವೂ ಕವನ ಬರೆಯಬೇಕು 


ಎಂದುಕೊಳ್ಳುವ ಓದುಗರಿಗೆ ಕಾವ್ಯ 


ರಚನೆಯಲ್ಲಿ ನೀವು ಉಪಯೋಗಿಸುವ 
ಪ್ರಕ್ರಿಯೆಯ ಬಗ್ಗೆ ಏನಾದರೂ ಹೇಳಬಹುದೇ? 
ಮಾಲಾ: ಇದಕ್ಕೆ ನಾನು ಕೊಡಬಹುದಾದ ಉತ್ತರ 


ಅನ್ನಭನ್ನವಾಗಿರುತ್ತದೆ. ಕೆಲವೊಮ್ಮೆ ನನಗೆ ಉತ್ತಮ 
ಕಥಾ ಸೂತ್ರ ಸಿಕ್ಕಿಜಟ್ಟರೆ ಆಗ ಕವನವು ತನ್ನಷ್ಟಕೆ 


ತಾನೇ ಬರೆಸಿಕೊಂಡು ಜಡುತ್ತದೆ. ಒಂದು 
ಉದ್ದೇಶಕ್ಸಾಗಿ ಎಂದು ಕವನಪೊಂದನ್ನು 
ಬರೆಯಹೊರಬಾಗ ಅದಕ್ಕೆ ಹೆಚ್ಚು ಪ್ರಯತ್ನ 


78 | ೫ ವಂಡರ್‌... ರೀಡಿಸ್ಸವರಿಂಗ್‌ ಸ್ಫೂಲ್‌ ಸೈನ್ಹ್‌ | ಡಿಸೆಂಬರ್‌ 2023 


ಬೇಕಾಗುತ್ತದೆ (ಎಂದರೆ ಒಂದು ಪರಿಕಲ್ಪನೆಯನ್ನು 
ಕಅಸಲು ಹೊರಟಾಗ) ಏಕೆಂದರೆ ಇಲ್ಲ ಅದು 
ತನ್ನಷ್ಟಕ್ಕೇ ಜೀವಂತವಾಗಿ ಹೊರಹೊಮ್ಮುವುದರ 
ಬದಲು. ಒಂದು ಉದ್ದೇಶದ ಸುತ್ತಲೂ ಕಥಾ 
ಸೂತ್ರಪೊಂದನ್ನು ಹೆಣೆಯಬೇಕಾಗುತ್ತದೆ. 
ಉದಾಹರಣೆಗೆ ಕೆಲಪೊಂದು ಕವನಗಳೂ ನಾನು 
ಲಯದಂತಹ ಒಂದು ಕೌಶಲ್ಯವನ್ನು ಅಭವೃಧ್ಧಿ- 


ಪಡಿಸುವತ್ತ ಗಮನಹರಿಸಲು ಯತ್ನಿಸುತ್ತೇನೆ. 
ಅಥವಾ ನಾನು ಒಳ್ಳೆಯ ಪ್ರಾಸದ ಬಣ್ಣೆ ಯೋಚಿಸಿ 
ಅದನ್ನು ಸುತ್ತುವರೆದಂತೆ ಕವನಪೊಂದನ್ನು 
ರಚಿಸುತ್ತೇನೆ. ಉದಾಹರಣಿಗೆ ನನ್ನ ಪುಸ್ತಕ 
'ಅಟಾಮಿಕ್‌  ರೊಮಾನ್ಸಸ್‌, ಮಾಅಕ್ಕುಲಾರ್‌ 


ಡಾನ್ಸಸ್‌' ನಲ್ಲ ಇರುವ ಪದ್ಯಪೊಂದಕ್ಕೆ ಸ್ಫೂರ್ತಿ 
ದೊರೆತದ್ದು 'ಅನಾಸಿಮಸ್‌' ಎಂಬ ಪದದೊಂದಿಗೆ 
ಆದಷ್ಟೂ ಸಂಗತಿಗಳನ್ನು ಪ್ರಾಸದಲ್ಲ ಜೋಡಿಸಲು 
ಯತ್ನಿಸಿದಾಗ. ಪ್ರಾಸಬದ್ಧ ಪದ್ಯವು ಪರಿಕಲ್ಲನೆಗಳಗೆ 


ಬಲ ನೀಡುತ್ತದೆ ಮತ್ತು ವಿಷಯವು 
'ಕೈಗೆಟಕುವಂತಾಗುತ್ತದೆ” ಎಂಬುದು ನನ್ನು 
ಅಭಿಪ್ರಾಯ. ಇದಕ್ಕೆ ಕಾರಣಪೇನೆಂದರೆ ನಾವು 


ಪ್ರಾಸಬದ್ಧ ಪದ್ಯವನ್ನು ನಮ್ಮ ಯೌವನದ ಹಾಡುಗಳು 
ಮತ್ತು ಕತೆಗಳೊಂದಿಗೆ ತಳಕು ಹಾಕಿಕೊಳ್ಳುತ್ತೇವೆ. 


ದೀರ್ಪ್ಷಕವನಗಳಗೆ/ರಚನೆಗೆ ಒಂದೆರಡು ಗಂಟಿಗಳ 
ಸಮಯ ಬೇಕಾಗಬಹುದು ಅಥವಾ ದಿನಗಳೇ 
ಅವಶ್ಯವಾಗಬಹುದು. ಆದರೆ ನಾನು ಯಾವಾಗಲೂ 
ಅದನ್ನು ಮತ್ತೆ ಮತ್ತೆ ತಿದ್ದುತ್ತೇನೆ ಮತ್ತು ಅನೇಕ ಬಾರಿ 
ಅದರಲ್ಲನ ಪದಗಳನ್ನು ಬದಲಾಯುಸುತ್ತೇನೆ. ಇದಕ್ಕೆ 
ತದ್ವಿರುದ್ಧವಾಗಿ ದ್ವಿಪದಿಗಳು (ಎರಡೇ ಸಾಲಅನ 
ಪದ್ಯಗಳು) ಬಹುತೇಕ ಬಾರಿ ತನ್ನಿಂದ ತಾನೇ 
ಹುಣ್ಟಕೊಳ್ಳುತ್ತವೆ. ದ್ವಿಪದಿಗಳ ಒಂದು 
ಅಂಶಪೇನೆಂದರೆ ಅವು ಯಾರೇ ಆಗಲೀ 
ಕವಿಯಾಗಬಹುದು ಎಂಬುದನ್ನು ತೋರಿಸುತ್ತವೆ. 
ವಾಸ್ತವವಾಗಿ ನಾನು ಮುಖ್ಯವಾಗಿ ಚಿಕ್ಕದಾದ 
ದ್ವಿಪದಿಗಳನ್ನು ರಚಿಸಲು ಹೊರಳಕೊಂಡದ್ದಕ್ಕೆ 
ಭಾಗಶಃ ಕಾರಣಪೇನೆಂದರೆ., ಇತ್ತೀಚೆಗೆ ನನ್ನು 
ಬದುಕಿನ್ಲ ನಾನು ಎಷ್ಟರಮಟ್ಟಗೆ ಮುಳುಗಿ 
ಹೋಗಿದ್ದೇನೆ ಎಂದರೆ, ನನಗೆ ಒಂದೆಡೆ ಕುಳತು 
ದೀರ್ಷವಾದ ಪದ್ಯವೊಂದನ್ನು ಬರೆಯಲು 
ಸಮಯವೇ ಆಗುತ್ತಿಲ್ಲ. ನನಗಿರುವ ಸಮಯದಲ್ಲ 
ನನ್ನ ಮನಸ್ಸಿನ ಒಂದು ಭಾಗವನ್ನು ತೊಡಗಿಸುವುದಕ್ಕೆ 
ಇದೇ ನನ್ನು ದಾರಿಯಾಗಿದೆ. 


ಪ್ರಶ್ನೆ 5: ನಿಮ್ಮ ಎರಡು ಕವನ ಸಂಕಲನಗಳ 
ಬಗ್ಗೆ ನೀವು ಕೊಂಚ ಹೇಳಬಹುದೇ? 


ಮಾಲಾ: ನನ್ನ ಎರಡು ಕವನ ಸಂಕಲನಗಳು 
(ವಾಸ್ತವದಲ್ಲ ಒಂದೊಂದು ಸಂಕಲನವೂ ನನ್ನು 
ಒಂಡೊಂದು ಮಗುವಿಗೆ ಅರ್ಪಿತವಾಗಿದೆ) 
ಒಂದಕ್ಕೊಂದು ಪೂರಕವಾಗಿವೆ. 


(a) 
atomic ROMANCES, 
MOLECULAR 

DANCES 


ಸಾಸ್‌ 
ಸ 
9 


೨” 


MALA L. RADHAKRISHNAN 


KLAOUARD 6% MANY CO WELY 


ಮೇರಿ ಓ ರಿಲಿ, ಪರವಾನಗಿ-ಹಕ್ಕುಗಳನ್ನು ಹೊಂದಿದ ಮಾಲಕರ ಅನುಮತಿಯೊಂದಿಗೆ ಉಪಯೋಗಿಸಲಾಗಿದೆ. 


ನನ್ನು ಮೊದಲ ಸಂಕಲನವು (ಅಟಾಮಿಕ್‌ 
ರೊಮಾನ್ಸಸ್‌, ಮಾಲಅಕ್ಕುಲಾರ್‌ ಡಾನ್ಸಸ್‌- 
ಪರಮಾಣ್ಷಿಕ ಪ್ರಣಯಗಳು. ಅಣ್ಷಿಕ ನೃತ್ಯಗಳು) ಹೆಚ್ಚು 
ಬೋಧನಾ ವಿಜ್ಞಾನವಾಗಿತ್ತು, ಎಂದರೆ 
ರಸಾಯನವಿಜ್ಞಾನದ ವಿಶಿಷ್ಠ ಪರಿಕಲ್ಪನೆಗಳನ್ನು 
ಕಆಅಸಲಅಕ್ಲಾಗಿ ನಾನು ಕೆಲವೊಂದು ನಿರ್ದಿಷ್ಟ 
ಕವನಗಳನ್ನು ರಚಸಿದ್ದೆ (ಸಾಮಾನ್ಯ ಐಯಾನ್‌ 
ಪರಿಣಾಮ, ಉಷ್ಟೀಯ ಚಲನವಿಜ್ಞಾನದ ಎರಡನೆಯ 
ನಿಯಮ ಇತ್ಯಾದಿ). ಅದರಲ್ಲರುವುದು, 
ಪರಮಾಣುಗಳು ಮತ್ತು ಅಣುಗಳು ತಮ್ಮ ಸ್ವಂತ 
ಅನುಭವದಿಂದ ಬಂದಂಥ ದೃಷ್ಟಿಕೋನದಿಂದ 
ರಾಸಾಯನಿಕ ಪರಿಕಲ್ಪನೆಗಳನ್ನು ಮತ್ತು 
ಪ್ರಕ್ರಿಯೆಗಳನ್ನು ವಿವರಿಸಲು ವ್ಯಕ್ತಿರೂಪದಲ್ಲಿ 
ಹೇಆಕೊಳ್ಳುವ ಕಥನ ಕವನಗಳು. 


ಇದಕ್ಕಿಂತ ಭನ್ನವಾಗಿ ನನ್ನು ಎರಡನೆಯ ಸಂಕಲನವು 
(ಆವರ್ತಕ ಕೋಷ್ಟಕವಾಗಿ ಚಿಂತಿಸುವುದು) ಹೆಚ್ಚು 
ವಿನೋದಶೀಲ ಲಹರಿಯಲ್ವವೆ. ದೈನಂದಿನ 
ಬದುಕಿನಲ್ಲಿ "ತನ್ನಷ್ಟಕ್ಕೇ" ಹುಳ್ಟಕೊಂಡ 
ಆಲೋಚನೆಗಳನ್ನು (ಎಳೆಯ ಮಕ್ಕಳ ಉದ್ಯೋಗಸ್ಥ 
ತಾಯುಯಾಗಿ) ರಸಾಯನ ವಿಜ್ಞಾನದ 
ಪರಿಭಾಷೆಯಲ್ಲ ಅಭವ್ಯಕ್ತಿಸಲು ಬರೆದದ್ದು. ಬೇರೆ 
ಮಾತಿನಲ್ಲ ಹೇಳಬೇಕೆಂದರೆ ದೈನಂದಿನ ಬದುಕನ್ನು 
ವಿವರಿಸಲು ರಸಾಯನವಿಜ್ಞಾನದ ಭಾಷೆಯನ್ನು 
ಉಪಯೋಗಿಸಿಕೊಂಡಿದ್ದೆ. ತರಗತಿಯ ಅಂತಿಮ 
ಘಟ್ಟವನ್ನು ಒಂದು "ರೋಚಕ ಘಳಗೆ'ಯನ್ನಾಗಿ 
ಮಾಡಬಲ್ಲ ಮತ್ತು ಶಿಕ್ಷಕರಿಗೆ ಬೆಲೆಬಾಳುವ 
ಸಂಪನ್ಕೂಲವಾಗಬಲ್ಲ ಜಡಿಬಡಿಯಾದ ಪ್ರಾಸಬದ್ಧ 
ದ್ವಿಪದಿಗಳು ಈ ಸಂಕಲನದಲವೆ. 


ಶೇ ರೀತಿಯಲ್ಲ ಈ ಎರಡೂ ಸಂಕಲನಗಳೂ 
ದೈನಂದಿನ ಜಗತ್ತು ಮತ್ತು ರಾಸಾಯನಿಕ ಜಗತ್ತಿನ 
ನಡುವೆ ಸೇತುವೆಗಳಾಗುತ್ತವೆ. ಆದರೆ ಅವು ಈ 
ಉದ್ದೇಶವನ್ನು ಎರಡು ವಿರುಧ್ಧ ದಿಕ್ಷುಗಳಲ್ಲ ಸಾಗುತ್ತಾ 
ಸಾಧಿಸುತ್ತವೆ. 

ಪ್ರಶ್ನೆ 6: ರಾಸಾಯನಿಕಗಳನ್ನು 
ಮಾನವೀಕರಿಸುವುದು ಮತ್ತು ಅವುಗಳಿಗೆ 
ವ್ಯಕ್ತಿತ್ವವನ್ನು ಆರೋಪಿಸುವುದರ ಮೂಲಕ 
ನಿಮ್ಮ ಕವನಗಳು ಮನಸ್ಸಿಗೆ ತಟ್ಟುತ್ತವೆ ಮತ್ತು 
ಆಸಕ್ತಿದಾಯಕವಾಗುತ್ತವೆ. ನಿಮ್ಮ ಈ 
ಮಾರ್ಗದಲ್ಲಿ ಏನಾದರೂ ಸವಾಲುಗಳು 
ಅಥವಾ ಇತಿಮಿತಿಗಳು ಇದಿರಾಗುತ್ತವೆಯೇ? 


ಮಾಲಾ: ವ್ಯಕ್ಷಿರೂಪವನ್ನು ನೀಡುವುದರಿಂದ ಜನರಿಗೆ 
ತಮ್ಮ ಜಿರಪರಿಚತ ದೈನಂದಿನ ಬದುಕನ್ನು 
"ಅಪರಿಚಿತ' ಅಣುಲೋಕದೊಂದಿಣೆ ಹೊಂದಿಸಿ- 
ಕೊಳ್ಳಲು ನೆರವಾಗಬಹುದು. ಅಪರಿಚಿತವಾದ 
ಪರಿಭಾಷೆಯ ಅಡ್ಡದೋಡೆಯನ್ನು ಮೀರಲು ಸಹ 
ಅದು ನೆರವಾಗಬಹುದು. ಇದಿರಾಗುವ ಒಂದು 
ಸವಾಲೆಂದರೆ, ನಾನು ಕಾವ್ಯಾತ್ಮಕ ಸ್ವಾತಂತ್ರ್ಯವನ್ನು 
ತೆಗೆದುಕೊಳ್ಳಲೇಖೇಕಾಗುತ್ತದೆ-ಎಂದರೆ ನಿಜಕ್ಕೂ 
ಅಣುಗಳು ಕವನವು ಹೇಳುವ ರೀತಿಯಲ್ಲ 
"ಮಾತುಗಳನ್ನು' ಆಡುವುದಿಲ್ಲ. ಭಾವನೆಗಳನ್ನು 
ಹೊಂದಿರುವುದಿಲ್ಲ. ಆದರೂ ಇದು ಕಥನ ಕವನದ 
ಇನ್ನೊಂದು ಮಾದರಿ ಎಂದು ನಾವು 
ಪರಿಭಾವಿಸಬಹುದು. 'ಲೂಲು ಸಂರಚನೆ ಯಂತೆ 
ಅಥವಾ ಒಂದು 'ಸಮತೋಲನಿತ ರಾಸಾಯನಿಕ 
ಸಮೀಕರಣ'ದಂತೆ ಇದಕ್ಕೂ ಸಹ ಏನನ್ನು 


(1 
ಪ್ರತಿನಿಧಿಸಬಹುದು ಮತ್ತು ಹೇಗೆ ಪ್ರತಿನಿಧಿಸಬಹುದು 


ಐ ವಂಡರ್‌... 


ಎಂಬುದರ ಬಣ್ಣೆ ತನ್ನದೇ ಆದ ಇತಿಮಿತಿಗಳರುತ್ತವೆ. 
ಆದ್ದರಿಂದಾಗಿ ಮಾಹಿತಿಯನ್ನು ನೀಡಲು 
ಉಪಯೋಗಿಸುವ ಮಾದರಿಗಳು, ಉದಾಹರಣೆಗಳು 
ಮತ್ತು ಇನ್ನಿತರ ಸಂರಚನೆಗಳು ಇವುಗಳ 
ಇತಿಮಿತಿಗಳ ಬಗ್ಗೆ ಚರ್ಚಿಸುವುದು 
ಮುಖ್ಯವಾಗುತ್ತದೆ. ಆದರೂ ಈ ವಿಭಿನ್ನ 
ಪ್ರತಿನಿಧೀಕರಣಗಳು ಒಂದಕ್ಕೊಂದು ಪೂರಕವಾಗಿವೆ 
ಮತ್ತು ಇವುಗಳನ್ನು ಒಂದರ ಜೊತೆಯಾಗಿ 
ಇನ್ನೊಂದನ್ನು ಉಪಯೋಗಿಸಿದಾಗ ವಿದ್ಯಾರ್ಥಿಗೆ 
ಉತ್ತಮವಾದ, ಹೆಚ್ಚು ಏಕೀಕೃತವಾದ 
ರಸಾಯನವಿಜ್ಞಾನದ ತಿಆವಳಕೆ ಸಿಗುತ್ತದೆ. 


ಇನ್ನೊಂದು ಸವಾಲೆಂದರೆ ನಾವು ವ್ಯಕ್ತೀಕರಣ- 


ವನ್ನಾಗಲೀ, ಪಾಪ್‌ ಸಂಸ್ಥೃತಿಯನ್ನಾಗಲೀ 
(ಜನಪ್ರಿಯ ವಿಧಾನಗಳು) ಅಥವಾ ಇನ್ನಿತರ 
ಮನುಷ್ಯ ಸಂಬಂಧಿ ತಂತ್ರಗಳನ್ನಾಗಲೀ 
ಸಂವಹನಕ್ನಾಗಿ ಉಪಯೋಗಿಸಿದಾಗ ಅದು 
ಎಲ್ಲರಿಗೂ ಒಪ್ಪಿಗೆಯಾಗುವುದಿಲ್ಲ, ಬದಲಗೆ ಅದು 
ಕೆಲವರಲ್ಲ ಅಹಿತಕಾರಿ ಭಾವನೆಯನ್ನು 


ಉಂಟುಮಾಡುತ್ತದೆ. ಉದಾಹರಣೆಗೆ ನನ್ನ ಮೊದಲ 
ಕವನ ಸಂಕಲನದಲ್ಲ ನಾನು ಉಪಯೋಗಿಸಿಕೊಂಡ 
ಕೆಲವು ವಸ್ತು ವಿಷಯಗಳು ವಯಸ್ಥ ಕೇಳುಗರಿಗೆ 
ಮಾತ್ರ  ಸಮರ್ಪಕವಾಗಬಹುದು (ಪರಿವಿಡಿಯಲ್ಲ 
ಸೂಚಿಸಿರುವಂತೆ). ಇನ್ನೂ ಕೆಲವು ಕವನಗಳಲ್ಲ 
ಕೆಲವೊಂದು ನಿರ್ದಿಷ್ಟ ಉಲ್ಲೇಖಗಳರುತ್ತವೆ; 
ಉದಾಹರಣೆಗೆ ಅಲ್ಲ ಹೆಸರಿಸಿರುವ ಯಾವುದೋ 
ಒಂದು ಟವಿ ಕಾರ್ಯಕ್ರಮವು ಒಂದು ನಿರ್ದಿಷ್ಟ 
ಕಾಲಘಟ್ಟಕ್ಕೆ ಅಥವಾ ಜಗತ್ತಿನ ಯಾವುದೋ ನಿರ್ದಿಷ್ಟ 
ಭೂಭಾಗಕ್ಕೆ ಮಾತ್ರ ಪರಿಚಯವಿರು- 
ವಂಥದ್ದಿರಬಹುದು. ಒಂದು ವಿಶಾಲ ಪ್ರೇಕ್ಷಕ ವೃಂದದ 
ಮನಸ್ಸನ್ನು ಸೆಕೆಯುವಂಥ. ಕಆಕೆಯ ದೃಷ್ಟಿಯಿಂದ 
ಪರಿಣಾಮಕಾರಿಯಾಗಬಲ್ಲ ಉದಾಹರಣೆಗಳನ್ನು. 
ಸಂಕಥನಗಳನ್ನು ಹುಡುಕುವುದು ಕಷ್ಟವಾಗಬಹುದು. 
ಇದನ್ನು ಅರ್ಥಮಾಡಿಕೊಂಡು ನಮ್ಯ ಕವನವನ್ನು 
ಎಲ್ಲರನ್ನೂ ಒಳಗೊಳ್ಳಲಕ್ಸಾಗಿ ಮತ್ತು ಪ್ರೇಕ್ಷಕರನ್ನು 
ಗಮನದಲ್ಲಿಟ್ಟುಕೊಂಡು ವಿಕಸಿಸುತ್ತಾ ಮುಂದು- 
ವರೆಯುವುದು ಮುಖ್ಯ ಎಂದು ನನಗನ್ನಿಸುತ್ತದೆ. 

ಪ್ರಶ್ಷೆ 7: ಕಲೆ ಮತ್ತು ವಿಜ್ಞಾನಗಳ 
ಹೊಂದಿಸುವಿಕೆಯನ್ನು ತಾವು ಹೇಗೆ 
ಕಾಣುತ್ತೀರಿ? ಉದಾಹರಣೆಗೆ ವಿಜ್ಞಾನದಲ್ಲಿ 
ಮತ್ತು ಕಲೆಯಲ್ಲಿ ವಾಸ್ತವಾಂಶಗಳು, ವಿಸ್ಮಯ, 
ಗಾಢ ಭಾವಪೂರ್ಣ ಆಸಕ್ತಿ, ಸೌಂದರ್ಯ, 


ರೂಪಕ ಇವೆಲ್ಲವೂ ವಿಭಿನ್ನ ಅರ್ಥಗಳನ್ನು 


ಪಡೆದುಕೊಳ್ಳುತ್ತವೆಯೇ? 

ಮಾಲಾ: ಜನರು ಗುರುತಿಸುವುದಕ್ಕಿಂತ ಹೆಚ್ಚಾಗಿ 
ವಿಜ್ಞಾನ ಮತ್ತು ಕಲೆಗಳು ಹೆಚ್ಚು ಒಂದು 
ಇನ್ನೊಂದನ್ನು ಹೋಲುತ್ತವೆ ಎಂದು 


ನನಗನ್ನಿಸುತ್ತದೆ. ಎರಡೂ ಸಹ, ಜಗತ್ತನ್ನು ಮತ್ತು 


ರೀಡಿಸ್ಥವರಿಂಗ್‌ ಸ್ಫೂಲ್‌ ಸೈನ್‌ | ಡಿಸೆಂಬರ್‌ 2023 ' 79 


ಅದರೊಂದಿಗಿನ ನಮ್ಯ ಸಂಬಂಧವನ್ನು 
ಅರ್ಥಮಾಡಿಕೊಳ್ಳಲಕ್ಸಾಗಿಯೇ ಜನರು ಸೃಷ್ಟಿಸಿದ 
ಕಲ್ಪನೆಗಳನ್ನು ಉಪಯೋಗಿಸಿಕೊಳ್ಳುತ್ತವೆ. 


ವಿಜ್ಞಾನದಲ್ಲ ಅಂತಹ ಸಂರಚನೆಗಳನ್ನು ಮಾದರಿಗಳು 
ಎಂದು ಕರೆಯುತ್ತಾರೆ. ಆದರೆ ತತ್ವಶಾಸ್ತ್ರೀಯ 
ಅರ್ಥದಲ್ಲ ಅವುಗಳು ವಾಸ್ತವವಾದಿ ಸಾಹಿತ್ಯಕ್ಕಿಂತ 
(ಅಥವಾ ವೈಜ್ಞಾನಿಕ ಸಾಹಿತ್ಯಕ್ಕಿಂತ ಸಹ) ಅಷ್ಟೇನೂ 
ಭನ್ನವಲ್ಲ. ಮನುಷ್ಯರು ಯಾವುದರ ಬಗ್ಗೆಯೇ ಆಗಲ, 
ಉದಾಹರಣೆಗೆ ಒಂದು ಸಾಂಕ್ರಾಮಿಕದ ಬಣ್ಣೆ ಹೇಗೆ 
ಪ್ರತಿಕ್ರಯುಸುತ್ತಾರೆ ಎಂಬ ಬಣ್ಣಿ ವಿಭನ್ನವಾಗಿ 
ಚಿಂತಿಸುವಂತೆ ಮಾಡಲಆಕಾಗಿಯೇ ಇರುವಂಥವು. 


ಸ್ಪಷ್ಟವಾಗಿಯೇ ಎರಡೂ ಮಾರ್ಗಗಳ ನಡುವೆ 
ವ್ಯತ್ಯಾಸಗಳವೆ. ಕಲೆಯಲ್ಲ ಪ್ರಕ್ರಿಯೆಯ ಬದ್ದ. 
ಕಲಾವಿದನ ಉದ್ದೇಶದ ಬಣ್ಣೆ ಮತ್ತು ಕೃತಿಯೊಂದಿಗಿನ 
ಕಲಾವಿದನ ಸಂಬಂಧದ ಬಣ್ಣೆ ಹೆಚ್ಚಾಗಿ ಗಮನವನ್ನು 
ಕೇಂದ್ರೀಕರಿಸಲಾಗುತ್ತದೆ. ವಿಷಾದದ 
ಸಂಗತಿಯೆಂದರೆ ಪ್ರಕಟಣಿಗಳನ್ನು. ಕ್ರಿಯೆ ಮಾತ್ರ 


ಎಂಬಂತೆ ಕರ್ಮಣೇ 


ಮುಖ್ಯಃ ಕತ್ತ್ಯವಲ್ಲ 
ಪ್ರಯೋಗದಲ್ಲ ಬರೆಯುವುದು ಮತ್ತು ಇಡೀ 
ಪ್ರಕ್ರಿಯೆಯನ್ನು ಕೇವಲ ಊಹಾ ಪ್ರಜ್ಞೆಯಿಂದ 


ಫಅತಾಂಶಕ್ಷೆ ಧಾವಿಸುವ "ಕನಿಷ್ಟ ಅವಶ್ಯಕ ಮಾರ್ಗ” 


ಎಂಬಂತೆ ವರ್ತಿಸುವುದು, ಹೀಗೆ ವಿಜ್ಞಾನವನ್ನು 
ಅಮಾನವೀಕರಣಕ್ಕೊಳಗಾಗಿಸಲಾಗಿದೆ. "ಮರು 
ಉತ್ಪಾದನೆ” ಮಾಡಬಹುದಾದ ಮಾರ್ಗ, 


ಫಲಅತಾಂಶಗಳು, ಅಂತಿಮ ಉತ್ಪನ್ನಗಳು ಇವೆಲ್ಲಾ 
ಖಂಡಿತವಾಗಿಯೂ ಕಲೆಯಲ್ಲೂ, ವಿಜ್ಞಾನದಲ್ಲೂ 
ಮುಖ್ಯವೇ. ಆದರೆ, ವ್ಯಕ್ತಿನಿಷ್ಠ ಪ್ರಕಿಯೆಗಳು ಮತ್ತು 
ವ್ಯಾಖ್ಯಾನಗಳಗೆ ಹೆಚ್ಚನ ಗಮನ ನೀಡಿದರೆ ಆಗ 
ಕೆಲಪೊಂದು ಅಂಶಗಳನ್ನು ನೆನಪಿನಲ್ಲಟ್ಟುಕೊಳ್ಳಲು 
ನೆರವಾಗುತ್ತದೆ; ಉದಾ: ನಾನು ಮತ್ತು ನೀವು ಒಂದೇ 
ದತ್ತಾಂಶಗಳನ್ನು ಗಮನಿಸಿಯೂ ವಿಭಿನ್ನ 
ತೀರ್ಮಾನಗಳಗೆ ಬರುವುದು ಸಾಧ್ಯ ವೆಂಬುದು. 
ಮತ್ತು ಈ ಎರಡೂ ತೀರ್ಮಾನಗಳೂ ವಿಭನ್ನು 
ಸನ್ನಿವೇಶಗಳಲ್ಪ ತರ್ಕಬದ್ಧವಾಗಿರಬಹುದು. ಜನಗಳು 
ಗುರುತಿಸುವುದಕ್ಕಿಂತ ಹೆಚ್ಚನ ವ್ಯಕ್ತಿನಿಷ್ಠತೆ 
ವಿಜ್ಞಾನದಲ್ಲದೆ. ಅದನ್ನು ಕೇವಲ ಮಾಹಿತಿಗಳು ಮತ್ತು 
ಪುನರುತ್ತಾದಿಸಬಲ್ಲ ಪ್ರಕ್ರಿಯೆ ಎಂದು ಭಾವಿಸಿ, 


ಅದೊಂದು ಮುಂದುವರೆಯುತ್ತಿರುವ ಸಂವಾದ 


ಮತ್ತು ವಿಕಸನವಾಗುತ್ತಿರುವ ವ್ಯಕ್ತಿನಿಷ್ಠ ಪ್ರಕ್ರಿಯೆ 
ಎಂಬುದನ್ನು ಗಮನಿಸದೇ ಇದ್ದಾಗ ವಿಭಿನ್ನ 
ರೀತಿಯಲ್ಲ ಕೆಲಸ ಮಾಡುವವರಿಗೆ ಮತ್ತು 


ಸೃಜನಶೀಲವಾಗಿ ಕಾಣಿಕೆ ನೀಡಬೇಕೆಂದಿರುವವರಿಗೆ 
ಅದರಲ್ಲ ಉತ್ಸಾಹ ಕಡಿಮೆಯಾಗುತ್ತದೆ ಮತ್ತು ಅದು 
ಕಡಿಮೆ ಪರಿಣಾಮಕಾರಿಯಾಗುತ್ತದೆ. ಮತ್ತು 
ಪರಿಣಾಮವು ಗರಿಷ್ಠ ಮಟ್ಟಕ್ಕೇರಲು ವಿಜ್ಞಾನಕ್ಕೆ 
ಸೃಜನಶೀಲ ಜನ ಬೇಕು! ಉದಾಹರಣೆಗೆ. ವಿಸ್ಕಯ. 
ಭಾವತೀವ್ರ ಆಸಕ್ತಿ, ಸೌಂದರ್ಯ, ರೂಪಕ ಇವೆಲ್ಲವೂ 
ಯಾವುದೇ ಜ್ಞಾನಶಿಸ್ತಿಗೆ ಅಗತ್ಯವಿದ್ದಂತೆ ವಿಜ್ಞಾನಕ್ಸೂ 
ಅಗತ್ಯ . ಆದರೆ ವಿಜ್ಞಾನದಲ್ಲ ಅವುಗಳಗೆ ಅಂತಹ 
ಮನ್ನಣೆ ಸಿಕ್ಕಿಲ್ಲ. ಅನೇಕ ಜನರು ವಿಜ್ಞಾನವು ನೀರಸ 
ಎಂದು ಭಾಪಿಸುವುದಕೆ ಇದೂ ಸಹ ಒಂದು ಕಾರಣ. 


ಪ್ರಶ್ನೆ 8: ವಿಜ್ಞಾನದ ಕಠಿಣ ಶಿಸ್ತು ಮತ್ತು ಕಾವ್ಯದ 
ಜನಶೀಲತೆ ಇವುಗಳನ್ನು ಸಮತೋಲನ- 
ದಲ್ಲಿರಿಸಿಕೊಳ್ಳಲು ಒಬ್ಬ ವಿಜ್ಞಾನಿ ಕವಿಯ 
ಮನಸ್ಸಿನಲ್ಲಿ ಕೆಲವೊಂದು ಪರಿಗಣನೆಗಳನ್ನು 


~ [0 


ಇಟ್ಟುಕೊಳ್ಳ-ಬೇಕಾಗುತ್ತದೆಯೇ? 


ಮಾಲಾ: ಇದು ವ್ಯಕ್ತಿಯ ಗುರಿಗಳ ಮೇಲೆ 
ಅವಲಂಜತವಾಗಿರುತ್ತದೆ. ತರಗತಿಯಲ್ಲ 
ರಾಸಾಯನಿಕ ಪರಿಕಲ್ಪನೆಗಳನ್ನು ಕಲಸುವ 
ಉದ್ದೇಶವನ್ನು ಹೊಂದಿರುವ ಕವನಗಳು. ಕಾವ್ಯಾತೃಕ 
ಪರವಾನಗಿಯ ಮಿತಿಗಳಲ್ಲ ಎಷ್ಟು ನಿಬರವಾಗಿರಲಕ್ಕೆ 
ಸಾಧ್ಯವೋ ಅಷ್ಟರ ಮಲಟ್ಟಗೆ ಇರಬೇಕಾದದ್ದು ಮುಖ್ಯ 
ಎಂದು ನಾನು ಭಾವಿಸುತ್ತೇನೆ. (ಉದಾಹರಣಿಗೆ 
ಪರಮಾಣುಗಳು ಮತ್ತು ಅಣುಗಳು 
ಮಾತನಾಡುವುದು ಇತ್ಯಾದಿ). ಆದರೆ ಗುರಿಯು ಬೇರೆ 
ರೀತಿಗಳಲ್ಪ್ಲ ವಿಚಾರಪ್ರಚೋದಕವಾಗಿರಬೇಕು ಅಥವಾ 
ಭಾವನೆಗಳನ್ನು ಸಂವಹಿಸಬೇಕು (ಕೆಲವೊಮ್ಮೆ ಅದೇ 
ಆಗಖೇಕಿರುತ್ತದೆ) ಎಂದಾಗ ನಾನು ನೂರಕ್ಕೆ 
ನೂರರಷ್ಟು ನಿಖರವಾಗಿರದ ಆದರೆ ಉಡ್ಡೇಶಿತ 


ಪರಿಣಾಮವನ್ನು ಸೃಷ್ಟಿಸಬಲ್ಲ ಪ್ರತಿಮೆಗಳನ್ನು 
ಬಳಸಿಕೊಳ್ಳುವ ವಿಧಾನವನ್ನು 
ಉಪಯೋಗಿಸಬಹುದು. 


ಬೇರೆ ಬೇರೆ ಕವಿಗಳು ನಿರಂತರತೆಯ ವಏಿಭನ್ನು 
ಭಾಗಗಳೂ. ಇರುತ್ತಾರೆ ಎನಿಸುತ್ತದೆ ಮತ್ತು 
ಸೃಜನಶೀಲತೆ ಹಾಗೂ ನಿಬರತೆಗಳು ಪ್ರತ್ಯೇಕ 
ಗುಣಗಳು ಎಂದು ನನಗಸ್ನಿಸುವುದಿಲ್ಲ. ಬದಲಗೆ 
ಕೆಲವೊಮ್ಮೆ ಏನನ್ನಾದರೂ ನಿಖರವಾಗಿ ಸಂವಹಿಸಲು 
ನೀವು ಸೃಜನಶೀಲರಾಗಿರಬೇಕಾಗುತ್ತದೆ. 
(ಉದಾಹರಣೆಗೆ, ಕ್ಷಾಂಟಮ್‌ ಮೆಕಾನಿಕ್ಸ್‌). 


ಪ್ರಶ್ನೆ 9: ನಿಮ್ಮ ಒಂದು ಲೇಖನದಲ್ಲಿ ನೀವು 
ಹೀಗೆಂದು ಹಂಚಿಕೊಂಡಿದ್ದೀರಿ. "ಎಲ್ಲಾ 
ವಿಜ್ಞಾನಿಗಳೂ ಸಹ ಸ್ವಲ್ಪ ಸಮಯವನ್ನು 
ವ್ಯಯ ಮಾಡಿ ಅವರ ವೈಯಕ್ತಿಕ ವಿಜ್ಞಾನ 
ಕಥೆಗಳನ್ನು ಕಾವ್ಯಾತ್ಮಕವಾಗಿ ಬರೆಯಲಿ ಮತ್ತು 
ಒಬ್ಬರು ಇನ್ನೊಬ್ಬರೊಂದಿಗೆ ಹಂಚಿಕೊಳ್ಳಲಿ 
ಎಂದು ಕೇಳಿಕೊಳ್ಳುತ್ತೇನೆ; ಹೀಗಾದಾಗ 
ವಿಜ್ಞಾನವು ಒಂದು ಮಾನವೀಯ ಪ್ರಯತ್ನ 
ಎಂಬುದು ನಮಗೆ ಸತತವಾಗಿ 
ಬರುತ್ತಿರುತ್ತದೆ". ಇದನ್ನು ನೀವು 
ಹೇಳಬಹುದೇ? 


ಮಾಲಾ: ಅಂತರ್ಗತವಾಗಿ ವೈಯಕ್ಷಿಕವಾಗಿರು- 
ವುದರಿಂದಲೇ ಕಾವ್ಯವು ವಿಶೇಷವಾದದ್ದು. ಒಂದು 
ರಾಸಾಯನಿಕ ಕ್ರಿಯೆಯು ಹೇಗೆ ನಡೆಯುತ್ತಾ 
ಹೋಗುತ್ತದೆ ಎಂಬುದನ್ನು ಕುರಿತು ಪದ್ಯ ಬರೆಯಲು 
ಹೇಳದರೆ ನಿಮ್ಮ ಕವನವು ನಾನು ಬರೆದ 


80 | ಐ ವಂಡರ್‌... ರೀಡಿಸ್ಸವರಿಂಗ್‌ ಸ್ಫೂಲ್‌ ಸೈನ್ಹ್‌ | ಡಿಸೆಂಬರ್‌ 2023 


ಪದ್ಯದಂತಿರುವುದಿಲ್ಲ, ಆದರೆ ನಮ್ಮಿಬ್ಬರ ಗದ್ಯರೂಪದ 
ವಿವರಣೆಗಳು ಪ್ರಾಯಶಃ ಒಂದು ಇನ್ನೊಂದನ್ನು 
ಹೋಲುತ್ತದೆ. 


ಕಾವ್ಯವು, ವಿಜ್ಞಾನದೊಂದಿಗೆ 
ಮಾಡಿಕೊಳ್ಳಲು ಪ್ರತಿಯೊಬ್ಬರಿಗೂ 
ಹಿತಕರವಾದ ಮಾರ್ಗವನ್ನು ನೀಡುತ್ತದೆ. 
ನ್ಯಾಯನಿರ್ಣಯದ ಗೋಜಲ್ಲದೆ ಅವರ 
ಅನುಭವಗಳನ್ನೇ ಆಧರಿಸಿರುತ್ತದೆ. ಏಕೆಂದರೆ 
ಯಾವುದೇ ವಿಷಯದ ಕುರಿತು ಒಂದೇ ಒಂದು 
"ಸೂಕ್ತ' ಕವನ ಎಂಬುದಿರುವುದಿಲ್ಲ. ಅದು 
ಪ್ರತಿಯೊಬ್ಬರಿಗೂ ಒಂದು ಅನನ್ಯವಾದ ದನಿಯನ್ನು 
ನೀಡಬಲ್ಲದು ಮತ್ತು ನಮಗೆ ಪರಿಚತವಾದ 
ಪ್ರಮಾಣೀಕೃತ ವೈಜ್ಞಾನಿಕ ಬರವಣಿಗೆಗೆ 
ಪೂರಕವಾಗಬಲ್ಲದು. 


ಅನುಸಂಧಾನ 
ಅವರಿಗೆ 
ಅದು 


ಪ್ರಶ್ನೆ 10: ನಮ್ಮ ಬಹುತೇಕ ಓದುಗರು ಶಾಲಾ 
ವಿಜ್ಞಾನ  ಅಧ್ಯಾಪಕರಾಗಿದ್ದು, ಅವರು 
ರಸಾಯನವಿಜ್ಞಾನವನ್ನು ಕಲಿಸುವಾಗ ನಿಮ್ಮ 
ಕವನಗಳನ್ನು  ಉಪಯೋಗಿಸಿಕೊಳ್ಳುತ್ತಾರೆ 
ಎಂದು ನಾವು ಆಶಿಸಿದ್ದೇವೆ. ಅವರಿಗಾಗಿ ನಿಮ್ಮ 
ಸಲಹೆಗಳೇನಾದರೂ ಇವೆಯೇ? 


ಮಾಲಾ: ಕವನಗಳನ್ನು ಅಳವಡಿಸಿಕೊಳ್ಳಲು ಮತ್ತು 
ವಿದ್ಯಾರ್ಥಿಗಳು ತಮ್ಮದೇ ಆದ ಪದ್ಯಗಳನ್ನು 
ಬರೆಯುವಂತೆ ಪ್ರೇರೇಪಣಿ ನೀಡಲು ಅನೇಕ 
ಮಾರ್ಗಗಳವೆ. ನಾನು ಹೆಚ್ಚು ಕಡಿಮೆ ನನ್ನ ಎಲ್ಲಾ 
ತರಗತಿಗಳಲ್ಲೂ ನನ್ನು ಕಾವ್ಯವನ್ನು 
ಉಪಯೋಗಿಸಿಕೊಳ್ಳುತ್ತೇನೆ ಮತ್ತು ಬಹುತೇಕ ಎಲ್ಲಾ 
ವಿದ್ಯಾರ್ಥಿಗಳು ಸಹ ಪರಿಕಲ್ಪನೆಗಳೊಂದಿಗೆ 
ತೊಡಗಿಸಿಕೊಳ್ಳಲು ಇದು ಇನ್ನೊಂದು 
ನೆರವಾಗುವಂಥ ಮಾರ್ಗ ಎಂದುಕೊಳ್ಳುತ್ತಾರೆ. ವಾನಮು 
ಸೃಜನಶೀಲ ಕೆಲಸಗಳನ್ನು ಕೊಟ್ಹಾಗ ಅನೇಕ ಬಾರಿ 
ವಿದ್ಯಾರ್ಥಿಗಳು ಪ್ರಭಾವಶಾಅ ಕವನಗಳನ್ನು 
ಬರೆದಿದ್ದಾರೆ. ಅದೇ ರೀತಿ ಕೇವಲ ಪದ್ಯಗಳನ್ನು 
ಓದುವ ಶಿಕ್ಷಕರು. ಕವನದಲ್ಲ ಇರುವ ಕಥೆಯನ್ನು 
ಕುರಿತು ಚಿತ್ರ ಅಥವಾ ಭತ್ತಿಪತ್ರವನ್ನು ಬಡಿಸಲು 
ಹೇಳುವವರು, ಇವರನ್ನೆಲ್ಲಾ ನಾನು ಬಲ್ಲಿ, ಅಥವಾ 
ಒಂದು ಪದ್ಯವನ್ನು ಆಧರಿಸಿ ಸಾಂಖ್ಯಕ ಅಥವಾ 
ಪರಿಕಲ್ಪನಾತ್ಕಕ ಸಮಸ್ಯೆಯನ್ನು ಪರಿಹರಿಸುವ 
ವಿದ್ಯಾರ್ಥಿಗಳನ್ನೂ ನಾನು ನೋಡಿದ್ದೇನೆ. 


ಶಿಕ್ಷಕರಿಗೆ ನನ್ನ ಸಲಹೆಯೇನೆಂದರೆ. ಒಂದು 
ರಾಸಾಯನಿಕ ಪರಿಕಲ್ಪನೆ ಅಥವಾ ಪ್ರಕ್ರಿಯೆಯ ಬಣ್ಣೆ 
ಕವನಗಳನ್ನು ಬರೆಯಲು ವಿದ್ಯಾರ್ಥಿಗಳನ್ನು 
ಉತ್ತೇಜಸಿ ಎಂದು. ತಮ್ಯ ವಿದ್ಯಾರ್ಥಿಗಳು ಏನೆಲ್ಲಾ 
ಮಾಡಬಹುದು ಎಂಬುದರ ಬದ್ದೆ ಅವರಿಗೇ 
ಅಚ್ಚರಿಯಾದೀತು. ವಿದ್ಯಾರ್ಥಿಗಳ ಕವನಗಳು ಅವರ 
ತಿಆವಳಕೆಯ ಬಣ್ಣೆ ಆಸಕ್ತಿದಾಯಕ 
ಒಳನೋಟಗಳನ್ನು ಒದಗಿಸಬಹುದು ಮತ್ತು ಅದೇ 


ಸೆಮಯದಲ್ಲ ಖುಷಿಲುಂದ ವಿಜ್ಞಾನದೊಂದಿಗೆ ಪ್ರಶ್ನೆ 11: ನಮ್ಮ ಓದುಗರಿಗೆ ನೀವು ಅರ್ಥವೇನೆಂದರೆ ನಿಮ್ಮ ದೃಷ್ಟಿಕೋನದಿಂದಾಗಿ ನೀವು 
ತೊಡಗಿಸಿಕೊಳ್ಳಲು ಹಾದಿಯಾಗಬಹುದು. ನೀಡಬಹುದಾದ ಅಂತಿಮ ಆಲೋಚನೆಗಳು? ವಿಜ್ಞಾನಕ್ಕೆ ಒಬ್ಬ ಅನನ್ಯ ಕೊಡುಗೆದಾರರಾಗಿರುತ್ತೀರಿ. 
ಕೆಲವೊಮ್ಮೆ ಸಾಂಪ್ರದಾಯಕ ಮೌಲ್ಯುಮಾಪನದಲ್ಲ ಆದ್ದರಿಂದ ವಿಜ್ಞಾನಿಯಾಗಿ ಸೃಜನಶೀಲರಾಗಿರಿ ಮತ್ತು 
ಶಿಕ್ಷಕರ ಅರಿವಿಗೆ ಬಾರದಿದ್ದ ವಿದ್ಯಾರ್ಥಿಗಳ ಮಾಲಾ: ಅನೇಕ ಬಾರಿ ನಾವು ವಿಜ್ಞಾನ ಎಂದರೆ ಅದು ವಿಜ್ಞಾನವನ್ನು ಸಂವಹಿಸಲು "ಸಾಂಪ್ರದಾಯಿಕ" 
ತಪ್ಪುಗ್ರಹಿಕೆಗಳ ಬಗ್ಗೆ ಸಹ ಅದು ಶಿಕ್ಷಕರಿಗೆ ನಮ್ಮ ಹೊರಗಿರುವ 'ಮಾಹಿತ'ಗಳ ಕಂತೆ ಎಂದು ಮಾರ್ಗಗಳ ಜೊತೆಯಲ್ಲ ನಿಮಗೆ ಯಶಸ್ವಿಯಾಗ- 
ಒಳನೋಟಗಳನ್ನು ನೀಡಬಹುದು. ಭಾವಿಸುತ್ತೇವೆ. ಆದರೆ ಜಗತ್ತನ್ನು ಕುರಿತು ನಾವು ಬಹುದಾದ ಹಾದಿಗಳನ್ನು ಹುಡುಕಿಕೊಳ್ಳ-ಹಾಗೆ 
ಚಿಂತಿಸುವ ರೀತಿಯ ಮಾದರಿಗಳನ್ನು ಮಾಡುವಾಗ ಇತರರು ಜಗತ್ತನ್ನು ಹೊಸ 
ರೂಪಿಸಿದವರು ಕೆಲವು ಜನರಾಗಿದ್ದು, ವಿಭನ್ನ ಜನರು ಮಾರ್ಗದಲ್ಲ ಅರ್ಥಮಾಡಿಕೊಳ್ಳಲು ನೀವು 
ಅದರಲ್ಲ ಭಾಗವಹಿಸಿದ್ದರೆ ಅದು ಬೇರೆಯ ಸ್ಫೊರ್ತಿಯಾಗಬಹುದು! 
ರೀತಿಯಲ್ಲೇ ಇರುತ್ತಿತ್ಲೇನೋ. ಇದರ 
ಈ 
ಚಿತ್ರಕೃಪೆ: 
1 ಹೊಹಿಲ್‌ ಪರೇಖ್‌. ಪರವಾನಗಿ ಹಕ್ಕನ್ನು ಹೊಂದಿದ ಮಾಲಕರ ಅನುಮತಿಯೊಂದಿಗೆ ಉಪಯೋಗಿಸಿಕೊಳ್ಳಲಾಗಿದೆ. 


2೨. ಮೇರಿ & ರಿಲ, ಪರವಾನಗಿ-ಹಕ್ಕುಗಳನ್ನು ಹೊಂದಿದ ಮಾಲಕರ ಅನುಮತಿಯೊಂದಿಗೆ ಉಪಯೋಗಿಸಲಾಗಿದೆ. 


ಟಿಪ್ಪಣಿಗಳು: 


1 ಮಾಲಾ ರಾಧಾಕೃಷ್ಣನ್‌ರವರ ಕವನಗಳ೦ದ ಆಯ್ದದ್ದನ್ನು ನೀವು ಇಲ್ಲ ಕಾಣಬಹುದು: hಃps://oreillyscienceart.com/chemistry-poetry. 

2. ಮಾಲಾ ರಾಧಾಕೃಷ್ಣನ್‌ರವರನ್ನು ಸಂಪರ್ಕಿಸಲು ಇಚ್ಛಿಸುವ ಶಿಕ್ಷಕರು ಅವರನ್ನು ಕೆಳಕ೦ಡಲ್ಲ ಸಂಪರ್ಕಿಸಬಹುದು: mradhakr@wellesley.edu. 
3. ಸಂದರ್ಶನಕ್ಕಾಗಿ ಪ್ರಶ್ನೆಗಳನ್ನು ಸಿದ್ಧಪಡಿಸಿದವರು ರಾಧಾಗೋಪಾಲನ್‌ ಮತ್ತು ಚಿತ್ರಾ ರವಿ (ಸಂಪಾದಕರು, 'ಐ ವಂಡರ್‌). 

4. ಲೇಖನದ ಶೀರ್ಷಿಕೆಯಲ್ಲ ಹಿನ್ನಲೆಯಲ್ಲಿ ಉಪಯೋಗಿಸಿರುವ ಚಿತ್ರದ ಮೂಲ: ಕೆಮಿಸ್ತಿ ಲ್ಯಾಬ್‌. 
URL: https://pixnio.com/science/chemistry/science-laboratory-bottles-chemicals-chemistry. 


ಅನುವಾದ: ಎಚ್‌. ಜಿ. ಜಯಲಕ್ಷ್ಮಿ | ಪರಿಶೀಲನೆ: ಸ್ಮಿತಾ ಭಟ್‌ 


ಪರವಾನಗಿ: CC೦ 


ಐ ಪಂಡರ್‌್‌... ರೀಡಿಸ್ಕವರಿಂಗ್‌ ಸ್ಫೂಲ್‌ ಸೈನ್‌ | ಡಿಸೆಂಬರ್‌ 2023 81 


